ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 
268(199) 
" ಶ್ರೀ ಯು.ಬಿ.ವೆಂಕಟೇಶ್‌ 
(ನಾಮನಿರ್ದೇಶನ ಹೊಂದಿದವರು) 
17.02.2022 
ಗೃಹ ಸಚಿವರು 


I ಉತ್ತರ 1 


ಜಾರಿಗೆ ತರಲಾಗಿದೆ. 


ಕ್ರಸಂ ಪ್ನೆ 
(ಅ) | ರಾಜ್ಯದಲ್ಲಿ "ಧ್ವ ಇ ನಾನ 
ಸವಾರರು ಕಡ್ಡಾಯವಾಗಿ 
ಶಿರಸ್ತಾಣ (ಹೆಲ್ಮೆಟ್‌)ವನ್ನು 
ಧರಿಸೆೇಕಿಂಬ ಕಾನೂನನ್ನು 
ಜಾರಿಗೆ ತರಲಾಗಿದೆಯೇ ; 
(ಆ) ಹಾಗಿದ್ದಲ್ಲಿ ಯಾವ 
ದಿನಾಂಕದಿಂದ ಜಾರಿಗೆ | ದಿನಾಂಕ:29.06.2006 ರಲ್ಲಿ ಜಾರಿಗೆ ತರಲಾಗಿದೆ. 
ತರಲಾಗಿದೆ ; 


[_ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: `ಹೆಚ್‌ಡ'77 ಎಸ್‌ಎಸ್‌ 7004... 


(ಈ) 


ನನಾನನಕ್ಸ ಹಾವ ನಾಸರ್‌] 
ಶಿರಸ್ತಾಣವನ್ನು ಧರಿಸಬೇಕೆಂಬ 
ನಿಯಮವನ್ನು ವಿಧಿಸಲಾಗಿದೆ ; 
(ಸಂಪೂರ್ಣ ವಿವರವನು 
ಒದಗಿಸುವುದು) ; 


| ರಚಿಸಲಾಗಿರುವ ಸ್ಟಾಪ್‌ಗಳನ್ನು ಬಿಗಿಯಾಗಿ ಹಾಕಬೇಕು. . 


4 | - ಕರ್ನಾಟಕ ಮೋಟಾರು ವಾಹನ ಕಾಯ್ದೆ 1989 ನಿಯಮ 230() - 
ಹೆಲ್ಮೆಟ್‌ ಧರಿಸುವ ಬಗ್ಗೆ 


ತಿರಸ್ತಾಣವನ್ನು ಧರಿಸುವ `ಸಕಪ ಇರವ ನಹನ ಈ 


ಕಿಳಕಲಶೆಂತಿವೆ. 
ಕಲಂ 129 ಭಾರತೀಯ ಮೋಟಾರು ವಾಹನ ಕಾಯ್ದೆ. 1988 


ಕಲಂ 129 ಭಾರತೀಯ ಮೋಟಾರು ವಾಹನ (ತಿದುಪಡಿ) ಕಾಯ್ದೆ 2019 


ಪ್ರತಿಯೊಬ್ಬ ವ್ಯಕ್ತಿಯೂ ಸಾರ್ವಜನಿಕ ರಸ್ತೆಯಲ್ಲಿ ಮೋಟಾರು ಸೈಕಲ್‌ 
ಚಾಲನೆ ಮಾಡುವಾಗ ಅಥವಾ “ಹಿಂಬದಿಯ ಸವಾರನಾಗಿ 
ಪ್ರಯಾಣಿಸುತ್ತಿರುವಾಗ 4 ವಷ ರ್ಷಕ್ಕಿಂತ ಹೆಚ್ಚಿನ ವಯೋಮಾನದವರು 
ಕಡ್ಡಾಯವಾಗಿ ಹೆಲ್ಗೆಟ್‌ ಧರಿಸತಕ್ಕದ್ದು, (ಜೆಲ್ಲೆಟ್‌ ಭಾರತೀಯ ಮಾನಕ 
ಸಂಸ್ಥೆ ನಿರ್ಧರಿಸಿರುವ ಗುಣಮಟ್ಟದ್ದಾಗಿರಬೇಕು). ಜೊತೆಗೆ ಧರಿಸುವ ಹೆಲ್ಮೆಟ್‌ 


1 ಆಕೃತಿ, ಉಪಯೋಗಿಸಲ್ಪಟ್ಟ ವಸ್ತು ಮತ್ತು ರಚನೆಯಿಂದ ಯಾವುದೇ 
ಅಪಘಾತ ಉಂಟಾದಲ್ಲಿ ಸವಾರ ಮತ್ತು ಹಿಂಬದಿ ಸವಾರನಿಗೆ 
ಸಾಕಷ್ಟು ರಕ್ಷಣೆ ನೀಡುವಂತಿರಬೇಕು. 

2. ಹೆಲ್ಗೆಹಟ ಅನ್ನು ಶಿರದಲ್ಲಿ 


ಸರಿಯಾಗಿ  ಕುಳಿತಿರುವಂತೆ 


1 


ರ 


po 


ಗಳೂ ಲ್ಲೆ ಕಳೆದ 3 ವರ್ಷಗಳಲ್ಲಿ'ದ್ವ ಚಕ ವಾ 


ಸವಾರರು ಅಪಘಾತಕ್ಕೀಡಾಗಿ ಉಂಟಾದ ಸಾವು-ನೋವುಗಳ 
. ವಿವರಗಳು ಈ ಕೆಳಕಂಡಂತೆ ಇರುತ್ತವೆ. 


ಹೆಲ್ಗೆಟ್‌ ಧರಿಸದೆ ಸಂಚರಿಸುವ ಎಲ್ಲಾ ವಾಹನ ಸವಾರರ ವಿರುದ್ಧ 
ಮೋಟಾರು ವಾಹನಗಳ ಕಾಯ್ದೆ 1988ರ ಕಲಂ 194-ಡಿ ರನ್ನಯ 
ಪ್ರಕರಣಗಳನ್ನು ದಾಖಲಿಸಿ ದಂಡ ವಸೂಲಾತಿಯೊಂದಿಗೆ ಕಾನೂನು 
ಕಡ್ಡಾಯಗೊಳಿಸಿದಂತೆ ವಾಹನ ಸವಾರರ ಚಾಲನಾ ಪರವಾನಿಗೆಗಳನ್ನು 
ಪಡೆದು ಅಮಾನತ್ತು ಪಡಿಸಲು ಸಂಬಂಧಪಟ್ಟ ಪ್ರಾದೇಶಿಕ ಸಾರಿಗೆ 
ಕಛೇರಿಗಳಿಗೆ ಕಳುಹಿಸಿಕೊಡಲು ಸಂಚಾರ ಪೊಲೀಸ್‌ ಠಾಣೆಗಳ ಎಲ್ಲಾ 
ಪಿ.ಐ. ರವರುಗಳಿಗೆ ನಿರ್ದೇಶನಗಳನ್ನು ನೀಡಲಾಗಿದೆ. 


ಹೆಲ್ಗೆಟ್‌ ಧರಿಸದೆ ವಾಹನ ಚಾಲನೆ ಮಾಡುತ್ತಿರುವವರ ವಿರು 
ಕಾನೂನಿನ್ನಯ ಸಂಚಾರ ಪೊಲೀಸ್‌ ಅಧಿಕಾರಿಗಳು ಉಲ್ಲಂಘನೆಗಳನ್ನು 
ದಾಖಲಿಸಿ ಕ್ರಮ ಕೈಗೊಳ್ಳುತ್ತಿದ್ದು, ಆಫ್‌ ಹೆಲ್ಗೆಟ್‌ ಅಥವಾ ಕ್ಯಾಪ್‌ ಹೆಲ್ಮೆಟ್‌ 
ಮುಂತಾದ ಐ.ಎಸ್‌.ಐ ಗುಣಮಟ್ಟ ಹೊಂದಿರದ ಹೆಲ್ಮೆಟ್‌ ಧರಿಸುವ ದ್ವಿ ಚಕ್ರ 
ವಾಹನ ಸವಾರರಿಗೆ ತಿಳುವಳಿಕೆ/ಜಾಗೃತಿ ಅಭಿಯಾನವನ್ನು ' ಕೈಗೊಳ್ಳಲಾಗಿದೆ. 
ದ್ವಿ ಚಕ್ರ ವಾಹನ ಸವಾರರಿಗೆ ಯಾವುದೇ ರೀತಿಯ ತೊಂದರೆ ನೀಡುತ್ತಿಲ್ಲ. |. 
ಸಂಚಾರ . ಪೊಲೀಸರು ಜಾರಿಯಲ್ಲಿರುವ ಕಾಮೂನಿನ್ನಯವೇ ಸಮ 
ಕೈಗೊಳ್ಳುತ್ತಿದ್ದು, ರಸ್ತೆ ಅಪಘಾತಗಳಲ್ಲಿ ಸಂಭವಿಸುವ ಸಾವುಗಳನ್ನು 


ತಡೆಗಟ್ಟುವ ದೃಷ್ಟಿಯಿಂದ ಮತ್ತು ರಸ್ತೆ ಸುರಕ್ಷತೆ ದೃಷ್ಟಿಯಿಂದ ಕ್ರಮ 


ಕೈಗೊಳ್ಳುತ್ತಿದ್ದಾರೆ. 


ಹೆಚ್‌ಡಿ 39 ಎಸ್‌ಎಸ್‌ಟಿ 2022 
ak ಘು 


ಗೃಹ ಸಚಿವರು 


